ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 | 


ಬೆಂಗಳೂರು, ಗುರುವಾರ , ನವೆಂಬರ್ ೨೦ , ೨೦೧೪ (ಕಾರ್ತೀಕ ೨೯ , ಶಕ ವರ್ಷ ೧೯೩೬ ) 
Bangalore , Thursday, November 20 , 2014 (Karthika 29 , Shaka Varsha 1936 ) 


ಸಂಚಿಕೆ ೪೬ 
Issue 46 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 291 ಪಿಟಿಡಿ 2014 , ಬೆಂಗಳೂರು, ದಿನಾಂಕ: 30 - 09 - 2014. 
ಆಯುಷ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಪ್ರಚಾರ್ಯರು/ ಪ್ರಾಧ್ಯಾಪಕರು ಹಾಗೂ ಜಂಟಿ ನಿರ್ದೇಶಕರಾಗಿ 
ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳು 2015ನೇ ಕ್ಯಾಲೆಂಡರ್ ವರ್ಷದಲ್ಲಿ 60 ವರ್ಷ ವಯೋಮಿತಿ ಪೂರೈಸಿರುವುದರಿಂದ ಇವರುಗಳ 
ಹೆಸರಿನ ಮುಂದೆ ಕಲಂ 4ರಲ್ಲಿ ನಮೂದಿಸಿದ ದಿನಾಂಕಗಳಂದು ವಯೋನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
95 (1) ರನ್ವಯ ಅವರ ನಿವೃತ್ತಿ ಸಮಯದಲ್ಲಿ ಅವರುಗಳ ವಿರುದ್ಧ ಇಲಾಖಾ ವಿಚಾರಣೆ, ನ್ಯಾಯಾಂಗ ತನಿಖೆ ಬಾಕಿ ಇದ್ದಲ್ಲಿ ಅವರ ನಿವೃತ್ತಿ ಸವಲತ್ತುಗಳನ್ನು 
ತಡೆಹಿಡಿಯುವ ಷರತ್ತಿಗೊಳಪಟ್ಟು ಅನುಮತಿ ನೀಡಲಾಗಿದೆ. 
ವೈದ್ಯಾಧಿಕಾರಿಗಳ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ 

ವಯೋ ನಿವೃತ್ತಿ 
ಜನ್ಮ ದಿನಾಂಕ 

ಹೊಂದಲಿರುವ ದಿನಾಂಕ 


2 . 041955 


30. 04.2015 


4 . 05 .1955 


31. 05 . 2015 


1. 06.1955 


31.05 . 2015 


ಡಾ : ಟಿ.ಆರ್. ದತ್ತಾತ್ರಿ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ 
ವೈದ್ಯಕೀಯ ಮಹಾವಿದ್ಯಾಲಯ , ಮೈಸೂರು. 
ಡಾ : ಬಿ.ಎನ್.ರಮೇಶ್, ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ 
ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು. 
ಡಾ : ಶೋಭಾ ಜಿ .ಹಿರೇಮಠ, ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ 
ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. 
ಡಾ : ಜಿ.ಆರ್. ವಸ್ತದ್, ಪ್ರಾಚಾರ್ಯರು, ತಾರಾನಾಥ ಸರ್ಕಾರಿ 
ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , ಬಳ್ಳಾರಿ. 
ಡಾ : ಹಸೀಬುನ್ನಿಸಾ ಜಂಟಿ ನಿರ್ದೇಶಕರು (ಆಯುಷ್ ವೈದ್ಯಕೀಯ 
ಶಿಕ್ಷಣ ) ಆಯುಷ್ ನಿರ್ದೇಶನಾಲಯ, ಬೆಂಗಳೂರು. 


17.10.1955 


31.10 .2015 


7.12 .1955 


31.12 .2015 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

( ಭಾ. ವೈ. ಪ ಮತ್ತು ಸಮನ್ವಯ ) 


PR. 491 


( ೩೦೫ ) 


છે 


છે 


೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೦ , ೨೦೧೪ 

ಭಾಗ ೨ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 487 ಪಿಐಎಂ 2014 ಬೆಂಗಳೂರು, ದಿನಾಂಕ: 30 .09.2014 . 
ಆಯುಷ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ವೈದ್ಯಾಧಿಕಾರಿಗಳು 2015ನೇ ಕ್ಯಾಲೆಂಡರ್ ವರ್ಷದಲ್ಲಿ 60 ವರ್ಷ 
ವಯೋಮಿತಿ ಪೂರೈಸಿರುವುದರಿಂದ ಇವರುಗಳ ಹೆಸರಿನ ಮುಂದೆ ಕಲಂ 4 ರಲ್ಲಿ ನಮೂದಿಸಿದ ದಿನಾಂಕಗಳಂದು ವಯೋನಿವೃತ್ತಿ ಹೊಂದಲು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 95 (1) ರನ್ವಯ ಅವರ ನಿವೃತ್ತಿ ಸಮಯದಲ್ಲಿ ಅವರುಗಳ ವಿರುದ್ಧ ಇಲಾಖಾ ವಿಚಾರಣೆ , ನ್ಯಾಯಾಂಗ ತನಿಖೆ 
ಬಾಕಿ ಇದ್ದಲ್ಲಿ ಅವರ ನಿವೃತ್ತಿ ಸವಲತ್ತುಗಳನ್ನು ತಡೆಹಿಡಿಯುವ ಷರತ್ತಿಗೊಳಪಟ್ಟು ಅನುಮತಿ ನೀಡಲಾಗಿದೆ. 

ವಯೋ 
ವೈದ್ಯಾಧಿಕಾರಿಗಳ ಹೆಸರು, ಪದನಾಮ ಮತ್ತು 

ಜನ್ಮ ದಿನಾಂಕ | ನಿವೃತ್ತಿ ಹೊಂದಲಿರುವ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ದಿನಾಂಕ 

3 | 4 
ಡಾ : ಜೀಡಿ ಅಮರಗುಂಡಪ್ಪ, ಹಿರಿಯ ವೈದ್ಯಾಧಿಕಾರಿ | 20. 03.1955 31. 03 .2015 
(ಆಯುರ್ವೇದ) ಜಿಲ್ಲಾ ಸರ್ಕಾರಿ ಆಯುರ್ವೇದ 
ಆಸ್ಪತ್ರೆ, ಬಿಜಾಪುರ. 
ಡಾ : ಗೀತಾ ಎಸ್ . ಪಿ ಹಿರಿಯ ವೈದ್ಯಾಧಿಕಾರಿ 

01 .041955 

31. 03 .2015 
(ಆಯುರ್ವೇದ) ಶ್ರೀ ಜಯಚಾಮರಾಜೇಂದ್ರ 
ಭಾರತೀಯ ವೈದ್ಯಕೀಯ ಸಂಸ್ಥೆ , ಬೆಂಗಳೂರು. 
ಡಾ : ಗೀತಾ ಕೆ.ಎಸ್. ವೈದ್ಯಾಧಿಕಾರಿ 

16 . 04 .1955 

30. 04 .2015 
( ಆಯುರ್ವೇದ) ಸರ್ಕಾರಿ ಆಯುರ್ವೇದ 
ಚಿಕಿತ್ಸಾಲಯ , ತ್ರಿಣೆವೆ, ಹೊಸನಗರ ತಾ : ಶಿವಮೊಗ್ಗ 
ಜಿಲ್ಲೆ. 
ಡಾ : ಎನ್ .ರಫಿಯಾ ಬೇಗಂ, ಉಪ ನಿರ್ದೇಶಕರು 04 . 05 .1955 

31. 05 . 2015 
( ಯುನಾನಿ) ಆಯುಷ್ ನಿರ್ದೇಶನಾಲಯ, 
ಬೆಂಗಳೂರು. 
ಡಾ : ಮುರಳೀಧರ ಸಿ. ಜಿಕಲ್ಲಾ ಆಯುಷ್ 

22 . 05.1955 31. 05 . 2015 
ಅಧಿಕಾರಿಗಳು, ಜಿಲ್ಲಾ ಆಯುಷ್ ಕಛೇರಿ, 
ಕೋಲಾರ. 
ಡಾ : ಮೃತ್ಯುಂಜಯ ಸ್ವಾಮಿ , ಹಿರಿಯ ವೈದ್ಯಾಧಿಕಾರಿ | 24 .09 .1955 30 . 09.2015 
( ಆಯುರ್ವೇದ) ತಾರಾನಾಥ ಸರ್ಕಾರಿ 
ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ 
ಮತ್ತು ಆಸ್ಪತ್ರೆ , ಬಳ್ಳಾರಿ. 
ಡಾ : ಗೀತಾ ಎಂ .ಆರ್. ಹಿರಿಯ ವೈದ್ಯಾಧಿಕಾರಿ 28 .09.1955 30 .09 .2015 
(ಆಯುರ್ವೇದ) ಆಯುಷ್ ಸಂಯುಕ್ತ ಆಸ್ಪತ್ರೆ, 
ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಆವರಣ, 
ಇಂದಿರಾನಗರ, ಬೆಂಗಳೂರು. 
ಡಾ : ವೀರನಗೌಡ ಎಸ್. ಪಾಟೀಲ್, 

25 .12 .1955 

31.12 .2015 
ಜಿಲ್ಲಾ ಆಯುಷ್ ಅಧಿಕಾರಿಗಳು, ಜಿಲ್ಲಾ ಆಯುಷ್ 
ಕಛೇರಿ, ಬಳ್ಳಾರಿ 


4 


. 


8 


. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

( ಭಾ . ವೈ . ಪ ಮತ್ತು ಸಮನ್ವಯ) 


PR, 492 


8 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೦ , ೨೦೧೪ 

೩೦೭ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 160 ಐಎಂಎಂ 2014 ಬೆಂಗಳೂರು, ದಿನಾಂಕ: 26 - 09 - 2014 . 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಜೂನಿಯರ್ ಸೈಂಟಿಫಿಕ್ ಆಫೀಸರ್, ಇವರುಗಳಿಗೆ ವೇತನ ಶ್ರೇಣಿ 
ರೂ . 28,100 - 700 - 28,800 - 800 - 33,600 - 900 - 39 ,000 -1050 - 45300 -1200 - 50,100ರ ಸೈಂಟಿಫಿಕ್ ಆಫೀಸರ್ ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ: 
ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಹುದ್ದೆ / ಕಛೇರಿ 
ಶ್ರೀ /ಶ್ರೀಮತಿ 
ಶೈಲಾವತಿ ಕೆ. ಜೂನಿಯರ್ ಸೈಂಟಿಫಿಕ್ ಆಫೀಸರ್, ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ , ಪರೀಕ್ಷಾ ಪ್ರಯೋಗಾಲಯ , ಬಳ್ಳಾರಿ ಇಲ್ಲಿ 
ಬಳ್ಳಾರಿ. 

ಖಾಲಿ ಇರುವ ಹುದ್ದೆಗೆ 
ವೀಣಾ ಎಂ .ಕೆ. ಜೂನಿಯರ್ ಸೈಂಟಿಫಿಕ್ 

ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಆಫೀಸರ್, ಪ್ರಾದೇಶಿಕ ಔಷಧ ಪರೀಕ್ಷಾ 

ಪರೀಕ್ಷಾ ಪ್ರಯೋಗಾಲಯ , ಹುಬ್ಬಳ್ಳಿ 
ಪ್ರಯೋಗಾಲಯ , ಬೆಂಗಳೂರು ( ಸರ್ಕಾರಿ ಆದೇಶ ಇಲ್ಲಿ ಖಾಲಿ ಇರುವ ಹುದ್ದೆಗೆ | 
ಸಂ : ಆಕುಕ 170 ಐ . ಎಂ . ಎಂ 2014 ದಿ: 

ಸದರಿಯವರು ಒಂದು ದಿನದ ಮಟ್ಟಿಗೆ 
30.08.2014ರ ಆದೇಶದಲ್ಲಿ ಎಂ .ಫಾರ್ಮ ಕಾರ್ಯವರದಿ ಮಾಡಿಕೊಂಡು ಮಾರನೇ 
ಸ್ನಾತಕೋತ್ತರ ಪದವಿಗೆ ಉನ್ನತ ವ್ಯಾಸಂಗಕ್ಕಾಗಿ ದಿನದಿಂದ ಉನ್ನತ ವ್ಯಾಸಂಗದ 
ಸರ್ಕಾರಿ ಔಷಧ ವಿಜ್ಞಾನಗಳ ಮಹಾವಿದ್ಯಾಲಯ , ನಿಯೋಜನೆಯಲ್ಲಿಯೇ ಮುಂದುವರಿಸಿದೆ. 
ಬೆಂಗಳೂರು ಇಲ್ಲಿಗೆ ನಿಯೋಜಿಸಲಾಗಿದೆ.) 
ವೀಣಾ ಎನ್. ಎಂ ಜೂನಿಯರ್ ಸೈಂಟಿಫಿಕ್ ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಆಫೀಸರ್ , ಪ್ರಾದೇಶಿಕ ಔಷಧ ಪರೀಕ್ಷಾ 

ಪರೀಕ್ಷಾ ಪ್ರಯೋಗಾಲಯ , ಹುಬ್ಬಳ್ಳಿ, 
ಪ್ರಯೋಗಾಲಯ , ಬೆಂಗಳೂರು 

ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ಮುರಳೀಧರ ಎನ್ , ಜೂನಿಯರ್ ಸೈಂಟಿಫಿಕ್ | ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಆಫೀಸರ್, ಪ್ರಾದೇಶಿಕ ಔಷಧ ಪರೀಕ್ಷಾ 

ಪರೀಕ್ಷಾ ಪ್ರಯೋಗಾಲಯ, ಹುಬ್ಬಳ್ಳಿ, 
ಪ್ರಯೋಗಾಲಯ, ಬೆಂಗಳೂರು 

| ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ಮಂಜುಳಾ ಜಿ. ಜೂನಿಯರ್ ಸೈಂಟಿಫಿಕ್ ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಆಫೀಸರ್, ಪ್ರಾದೇಶಿಕ ಔಷಧ ಪರೀಕ್ಷಾ 

ಪರೀಕ್ಷಾ ಪ್ರಯೋಗಾಲಯ , 
ಪ್ರಯೋಗಾಲಯ , ಬೆಂಗಳೂರು ( ಸರ್ಕಾರಿ ಆದೇಶ ಬಳ್ಳಾರಿ - ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ಸಂ : ಆಕುಕ 170 ಐಎಂಎಂ 2014 

ಸದರಿಯವರು ಒಂದು ದಿನದ ಮಟ್ಟಿಗೆ 
ದಿ: 30 .08.2014ರ ಆದೇಶದಲ್ಲಿ ಎಂ. ಫಾರ್ಮ ಕಾರ್ಯವರದಿ ಮಾಡಿಕೊಂಡು ಮಾರನೇ 
ಸ್ನಾತಕೋತ್ತರ ಪದವಿಗೆ ಉನ್ನತ ವ್ಯಾಸಂಗಕ್ಕಾಗಿ ದಿನದಿಂದ ಉನ್ನತ ವ್ಯಾಸಂಗದ 
ಸರ್ಕಾರಿ ಔಷಧ ವಿಜ್ಞಾನಗಳ ಮಹಾವಿದ್ಯಾಲಯ , ನಿಯೋಜನೆಯಲ್ಲಿಯೇ ಮುಂದುವರಿಸಿದೆ. 
ಬೆಂಗಳೂರು ಇಲ್ಲಿಗೆ ನಿಯೋಜಿಸಲಾಗಿದೆ.) 
ಲಕ್ಷ್ಮೀ ಕೆ.ಎಸ್. ಜೆ, ಜೂನಿಯರ್ ಸೈಂಟಿಫಿಕ್ | ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಆಫೀಸರ್‌, ಪ್ರಾದೇಶಿಕ ಔಷಧ ಪರೀಕ್ಷಾ 

ಪರೀಕ್ಷಾ ಪ್ರಯೋಗಾಲಯ , 
ಪ್ರಯೋಗಾಲಯ , ಬೆಂಗಳೂರು ( ಸರ್ಕಾರಿ ಆದೇಶ ಹುಬ್ಬಳ್ಳಿ- ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ಸಂ : ಆಕುಕ 170 ಐಎಂಎಂ 2014 

ಸದರಿಯವರು ಒಂದು ದಿನದ ಮಟ್ಟಿಗೆ 
ದಿ: 30.08.2014ರ ಆದೇಶದಲ್ಲಿ ಎಂ . ಫಾರ್ಮ ಕಾರ್ಯವರದಿ ಮಾಡಿಕೊಂಡು ಮಾರನೇ 
ಸ್ನಾತಕೋತ್ತರ ಪದವಿಗೆ ಉನ್ನತ ವ್ಯಾಸಂಗಕ್ಕಾಗಿ ದಿನದಿಂದ ಉನ್ನತ ವ್ಯಾಸಂಗದ 
ಸರ್ಕಾರಿ ಔಷಧ ವಿಜ್ಞಾನಗಳ ಮಹಾವಿದ್ಯಾಲಯ , ನಿಯೋಜನೆಯಲ್ಲಿಯೇ ಮುಂದುವರಿಸಿದೆ. 
ಬೆಂಗಳೂರು ಇಲ್ಲಿಗೆ ನಿಯೋಜಿಸಲಾಗಿದೆ.) 


k5 


R .N .I. No . KARBIL /2001/47147 POSTAL REGN. No . RNP/KA/ BGS /2202/2014 - 16 
Licensed to post without prepayment WPP No . 297 


೩೦೮ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ನವೆಂಬರ್ ೨೦ , ೨೦೧೪ 

ಭಾಗ ೨ 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರನ್ವಯ ಈ ಕೆಳಕಂಡ 
ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಇವರುಗಳಿಗೆ ಸೈಂಟಿಫಿಕ್ ಆಫೀಸರ್ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 


ನಾಗರಾಜ್ , ಜೂನಿಯರ್ ಸೈಂಟಿಫಿಕ್ ಆಫೀಸರ್, 
ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, 
ಬಳ್ಳಾರಿ. 
ನಾಗರಾಜ, ಜೂನಿಯರ್ ಸೈಂಟಿಫಿಕ್ ಆಫೀಸರ್, 
ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ , 
ಬಳ್ಳಾರಿ. 
ಶ್ರೀನಿವಾಸ ರೆಡ್ಡಿ ಎನ್., ಜೂನಿಯರ್ ಸೈಂಟಿಫಿಕ್ 
ಆಫೀಸರ್, ಪ್ರಾದೇಶಿಕ ಔಷಧ ಪರೀಕ್ಷಾ 
ಪ್ರಯೋಗಾಲಯ , ಬಳ್ಳಾರಿ 
ಲಕ್ಷ್ಮೀನಾರಾಯಣ ಶೆಟ್ಟಿ , ಜೂನಿಯರ್ ಸೈಂಟಿಫಿಕ್ 
ಆಫೀಸರ್, ಪ್ರಾದೇಶಿಕ ಔಷಧ ಪರೀಕ್ಷಾ 
ಪ್ರಯೋಗಾಲಯ , ಬಳ್ಳಾರಿ 
ಅಲಿಂ ಪಾಷಾ, ಜೂನಿಯರ್ ಸೈಂಟಿಫಿಕ್ 
ಆಫೀಸರ್, ಪ್ರಾದೇಶಿಕ ಔಷಧ ಪರೀಕ್ಷಾ 
ಪ್ರಯೋಗಾಲಯ , ಬೆಂಗಳೂರು 


ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ ಇಲ್ಲಿ 
ಖಾಲಿ ಇರುವ ಹುದ್ದೆಗೆ. 
ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಪರೀಕ್ಷಾ ಪ್ರಯೋಗಾಲಯ, 
ಬಳ್ಳಾರಿ ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಪರೀಕ್ಷಾ ಪ್ರಯೋಗಾಲಯ , 
ಬಳ್ಳಾರಿ ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ 
ಪರೀಕ್ಷಾ ಪ್ರಯೋಗಾಲಯ , 
ಬಳ್ಳಾರಿ - ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ಸೈಂಟಿಫಿಕ್ ಆಫೀಸರ್ , ಪ್ರಾದೇಶಿಕ ಔಷಧ 
ಪರೀಕ್ಷಾ ಪ್ರಯೋಗಾಲಯ , ಹುಬ್ಬಳ್ಳಿ, 
ಇಲ್ಲಿ ಖಾಲಿ ಇರುವ ಹುದ್ದೆಗೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

( ಭಾ . ವೈ . ಪ ಮತ್ತು ಸಮನ್ವಯ ) 


PR.493 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


